ಕರ್ನಾಟಕ ವಿಧಾನ ಪರಿಷತ್ತು ಖಂ 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ : 398 08] 3026 
ಸದಸ್ಯರ ಹೆಸರು : ಶ್ರೀ ಮರಿತಿಬ್ಬೇಗೌಡ 
ಉತ್ತರಿಸುವ ಸಚಿವರು : ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು <TD 
ಉತ್ತರಿಸುವ ದಿನಾಂಕ : 06-03-2020 
ಕ ಗಾರ್‌ ತ್ತರ ] 
ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ, ನಗರ ಸಾರಿಗೆ ಸಂಸ್ಥೆಗಳ ಬಸ್‌ಗಳಲ್ಲಿ ವಿದ್ಯಾರ್ಥಿಗಳಿಗೆ ರಿಯಾಯಿತಿ / 


ಸಾರಿಗೆ ಹಾಗೂ ಬೆಂಗಳೂರು | ಉಚಿತ ಬಸ್‌ ಪಾಸ್‌ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. 
ಮಹಾನಗರ ಸಾರಿಗೆ ಸಂಸ್ಥೆ ಬಸ್‌ಗಳಲ್ಲಿ 
ವಿದ್ಯಾರ್ಥಿಗಳಿಗೆ ರಿಯಾಯಿತಿ ಬಸ್‌ಪಾಸ್‌ 
ಸೌಲಭ್ಯಗಳನ್ನು ಕಲ್ಲಿಸಲಾಗಿದೆಯೇ: 


ರಿಯಾಯಿತಿ ಬಸ್‌ಪಾಸ್‌ ಸೌಲಭ್ಯವನ್ನು ಸಾರಿಗೆ ಸಂಸ್ಥೆಗಳು ವಿದ್ಯಾರ್ಥಿ ಬಸ್‌ ಪಾಸ್‌ ವಿತರಣೆಯಲ್ಲಿ ಈ (963 | 
ನೀಡುವಲ್ಲಿ ಅನುಸರಿಸಲಾಗುತ್ತಿರುವ | ಮಾನದಂಡಗಳನ್ನು ಅನುಸರಿಸುತ್ತಿವೆ. 

ಮಾನದಂಡಗಳೇನು; (ಕರ್ನಾಟಕ ರಾಜ್ಯ |], ವಿದ್ಯಾರ್ಥಿಯು ಕರ್ನಾಟಕ ಸರ್ಕಾರ / ಭಾರತ ಸರ್ಕಾರದಿಂದ ಮಾನ್ಯತೆ 
ರಸ್ತೆ ಸಾರಿಗೆ ಸಂಸ್ಥೆ ನಗರ ಸಾರಿಗೆ | ಪಡೆದ ಶಿಕ್ಷಣ ಸಂಸ್ಥೆಗಳು/ ವಿಶ್ವವಿದ್ಯಾನಿಲಯಗಳ ಪೂರ್ಣಾವಧಿ 
ಬೆಂಗಳೂರು ಮಹಾನಗರ ಸಾರಿಗೆ ಕೋರ್ಸುಗಳಲ್ಲಿ ಅಭ್ಯಸಿಸುತ್ತಿರಬೇಕು. 

ಸಂಸ್ಥೆವಾರು ಪ್ರತ್ಯೇಕವಾಗಿ ವಿವರ |2. ವಿದ್ಯಾರ್ಥಿಗಳು ವಾಸಸ್ಥಳದಿಂದ ವಿದ್ಯಾಸಂಸ್ಥೆವರೆಗೆ ಪ್ರಯಾಣಿಸಲು, ಗರಿಷ್ಠ 


ನೀಡುವುದು) ಪ್ರಯಾಣ ಮಿತಿ 60 ಕಿ.ಮೀವರೆಗೆ ವಿದ್ಯಾರ್ಥಿ ಬಸ್‌ ಪಾಸ್‌ 
ವಿತರಿಸಲಾಗುತ್ತಿದೆ. 
3. ಭರ್ತಿಗೊಳಿಸಿದ ಅರ್ಜಿಯನ್ನು ಶಾಲೆ / ಕಾಲೇಜಿನ ಮುಖ್ಯಸ್ಥರಿಂದ 
ದೃಢೀಕರಿಸಿರಬೇಕು. 


4. ಪ್ರಸಕ್ತ ಸಾಲಿನಲ್ಲಿ ವಿದ್ಯಾಸಂಸ್ಥೆಗೆ ಶುಲ್ಕ ಪಾವತಿಸಿರುವ ರಸೀದಿಯನ್ನು 
ಹಾಜರುಪಡಿಸಬೇಕು. ಶಾಲಾ/ಕಾಲೇಜಿನ ಗುರುತಿನ ಚೀಟಿಯನ್ನು ಪಾಸು 
ಪಡೆಯುವ ವೇಳೆ ಹಾಜರುಪಡಿಸುವುದು. 

5. ಉಚಿತ ಬಸ್‌ ಪಾಸ್‌ದಾರರು ನಿಗದಿತ ಸಂಸ್ಕರಣಾ ಶುಲ್ಕ ಮತ್ತು 
ಅಪಘಾತ ಪರಿಹಾರ ನಿಧಿ ಶುಲ್ಕವನ್ನು (ಪ್ರಸ್ತುತ ರೂ.150/-) 
ಪಾವತಿಸುವುದು. 

6. ರಿಯಾಯಿತಿ ಬಸ್‌ಪಾಸ್‌ದಾರರು ನಿಗದಿತ ಪಾಸಿನ ಶುಲ್ಕ, ಸಂಸ್ಕರಣಾ 
ಶುಲ್ಕ ಹಾಗೂ ಅಪಘಾತ ಪರಿಹಾರ ನಿಧಿ ಶುಲ್ಕವನ್ನು ಪಾವತಿಸುವುದು. 

7. 2017-18 ನೇ ಸಾಲಿನಿಂದ ಸರ್ಕಾರದ ಆದೇಶದನ್ವಯ ಪರಿಶಿಷ್ಟ ಜಾತಿ 
ಹಾಗೂ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಉಚಿತ ಬಸ್‌ ಪಾಸ್‌ 
ವಿತರಣೆ ಮಾಡುತ್ತಿರುವುದರಿಂದ, ಸದರಿ: ವರ್ಗದ ವಿದ್ಯಾರ್ಥಿಗಳು 
ಕಡ್ಡಾಯವಾಗಿ ಜಾತಿ ಪ್ರಮಾಣ ಪತ್ರದ ಪ್ರತಿಯನ್ನು ಲಗತ್ತಿಸಬೇಕು. 
ದಾಖಲಾತಿ ಪರಿಶೀಲನೆಗೆ ಮೂಲ ಜಾತಿ ಪ್ರಮಾಣ ಪತ್ರವನ್ನು 
ಹಾಜರುಪಡಿಸಬೇಕು. 

8. ನಿಗಮದ ಬಸುುಗಳ ಆಚರಣೆ ಇರುವ ಮಾರ್ಗಗಳಿಗೆ ಮಾತ್ರ ಬಸ್‌ 
ಪಾಸ್‌ಗಳನ್ನು ವಿತರಿಸಲಾಗುವುದು. 


ಇವುಗಳೊಂದಿಗೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯು 
ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವ ವಿಧಾನದಲ್ಲಿ ಈ ಕೆಳಕಂಡಂತೆ 
ಮಾನದಂಡಗಳನ್ನು ಅನುಸರಿಸುತಿದೆ. 
|. ವಿದ್ಯಾರ್ಥಿಗಳು ಪಾಸಿಗಾಗಿ ಸಂಸ್ಥೆಯ ವೆಬ್‌ಸೈಟ್‌ 
www.mybmtc.com ನಲ್ಲಿ ಆನ್‌ಲೈನ್‌ ಮೂಲಕ ಅರ್ಜಿಯನ್ನು 
ಭರ್ತಿ ಮಾಡಿ ಪ್ರಸ್ತುತ ಸಾಲಿನ ಶಾಲಾ/ಕಾಲೇಜಿನ ಶುಲ್ಕ ರಸೀದಿ ಮತ್ತು 
ಭಾವಚಿತ್ರವನ್ನು ಅಪ್‌ಲೋಡ್‌ ಮಾಡಿ ಸಲ್ಲಿಸುವುದು. 
2. ವಿದ್ಯಾರ್ಥಿಗಳು ಸಲ್ಲಿಸಿದ ಅರ್ಜಿಗಳನ್ನು (ರಾಜ್ಯ ಪಠ್ಯಕ್ರಮ ಅಭ್ಯಸಿಸುವ 
ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ) ಶಾಲಾ/ಕಾಲೇಜು ನೋಡಲ್‌ 
ಅಧಿಕಾರಿಗಳು ಪರಿಶೀಲಿಸಿ ಆನ್‌ಲೈನ್‌ ಮೂಲಕವೇ ಅನುಮೋದನೆಯನ್ನು 


kT ನೀಡುವುದು. | 


ಕಳೆದ ಮೂರು ವರ್ಷಗಳಲ್ಲಿ ಈ 
ಸೌಲಭ್ಯ ಪಡೆದಿರುವ ವಿದ್ಯಾರ್ಥಿಗಳ 
ಒಟ್ಟು ಸಂಖ್ಯೆ ಎಷ್ಟು (ಕರ್ನಾಟಕ ರಾಜ್ಯ 
ರಸ್ತೆ ಸಾರಿಗೆ ಸಂಸ್ಥೆ, ನಗರ ಸಾರಿಗೆ, 
ಬೆಂಗಳೂರು ಮಹಾನಗರ ಸಾರಿಗೆ 
ಸಂಸ್ಥೆವಾರು ಪ್ರತ್ಯೇಕವಾಗಿ 
ನೀಡುವುದು) 


ವಿವರ 


ಊ 


J 


ಕಳೆದ 03 ವರ್ಷಗಳಿಂದ ರಿಯಾಯಿತಿ 
ಬಸ್‌ಪಾಸುಗಳ ವಿತರಣೆಯಿಂದ 
ಇಲಾಖೆಗೆ ಸಂದಾಯವಾದ ಮೊತ್ತವೆಷ್ಟು; 
(ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ, 
ನಗರ ಸಾರಿಗೆ, ಬೆಂಗಳೂರು 
ಮಹಾನಗರ ಸಾರಿಗೆ ಸಂಸ್ಥವಾರು 
ಪ್ರತ್ಯೇಕವಾಗಿ ವಿವರ ನೀಡುವುದು) 


ವಿದ್ಯಾರ್ಥಿಗಳಿಗೆ ಉಚಿತ 
ಸೌಲಭ್ಯವನ್ನು ಕಲ್ಪಿಸಲು 
ಜೆಂತಿಸಿದೆಯೇ: 


ಯಾವ 
ಬಸ್‌ಪಾಸ್‌ 


ಕಲಿಸಲಾಗುವುದು? 


ಬಸ್‌ಪಾಸ್‌ 


ಸರ್ಕಾರ 


ಕಾಲಮಿತಿಯಲ್ಲಿ ಉಚಿತ 
ಸೌಲಭ್ಯವನ್ನು 


3 ರಾಜ್ಯ ಪಠ್ಯಕ್ರಮ ಅಭ್ಯಸಿಸುವ ವಿದ್ಯಾರ್ಥಿಗಳಿಗಾಗಿ ನಿಗಧಿತ ಅರ್ಜಿಯನ್ನು 
ನೀಡಿದ್ದು, ಸದರಿ ಅರ್ಜಿಗಳನ್ನು ವಿದ್ಯಾರ್ಥಿಗಳು ಭರ್ತಿ ಮಾಡಿ, ಶಾಲೆಯ 
ಮುಖ್ಯಸ್ಥರಿಂದ ದೃಢೀಕರಿಸಿ, ನಂತರ ಸ್ಕ್ಯಾನ್‌ ಮಾಡಿ ಆನ್‌ಲೈನ್‌ 
ಅರ್ಜಿಯಲ್ಲಿ ಅಪ್‌ಲೋಡ್‌ ಮಾಡುವುದು. ಸದರಿ ವಿದ್ಯಾರ್ಥಿಗಳ 
ಅರ್ಜಿಯನ್ನು ಬೆಂ.ಮ.ಸಾ.ಸಂಸ್ಥೆಯಿಂದ ಪರಿಶೀಲಿಸಿ 
ಅನುಮೋದಿಸಲಾಗುತ್ತಿದೆ. 

ಈ ರೀತಿ ಅನುಮೋದನೆ ದೊರೆತ 
ಪಡೆಯುವ ಬಸ್‌ ನಿಲ್ದಾಣ, 
ನಿಗಧಿಪಡಿಸಿಕೊಂಡು, ಅದರಂತೆ ಬಸ್‌ 
ಮತ್ತು ಸೇವಾ ಶುಲ್ಕವನ್ನು ಪಾವತಿಸಿ 
ಅವಕಾಶ ಕಲ್ಪಿಸಲಾಗಿದೆ. 

ಸಂಸ್ಥೆಯು ಕಾರ್ಯಾಚರಣೆ ಮಾಡುವ ಮಾರ್ಗಗಳಿಗೆ ಮಾತ್ರ ಬಸ್‌ 
ಪಾಸುಗಳನ್ನು ವಿತರಿಸಲಾಗುವುದು. 


ನಂತರ ವಿದ್ಯಾರ್ಥಿಗಳು ಪಾಸ್‌ 

ದಿನಾಂಕ, ಸಮಯವನ್ನು 
ನಿಲ್ದಾಣಕ್ಕೆ ಬಂದು ಪಾಸಿನ ಮೊತ್ತ 
ವಿದ್ಯಾರ್ಥಿ ಪಾಸನ್ನು ಪಡೆಯಲು 


ಕಳೆದ ಮೂರು ವರ್ಷಗಳಲ್ಲಿ ಈ 
ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ ಈ ಕೆಳಕಂಡಂತಿವೆ. 


2017-18 | 625000 373101 4,92,027 349550 
2018-19 | 625064 335770 4,94,570 365105 


344718 4,80,885 | 373807 


ಸಾರಿಗೆ ಸಂಸ್ಥೆಗಳಿಗೆ ವಿದ್ಯಾರ್ಥಿ ರಿಯಾಯಿತಿ ಬಸ್‌ ಪಾಸ್‌ ವಿತರಣೆಯಿಂದ 
ಕಳೆದ 03 ವರ್ಷಗಳಲ್ಲಿ ವಿದ್ಯಾರ್ಥಿಗಳಿಂದ ಸಂದಾಯವಾಗಿರುವ ಮೊತ್ತದ 
ವಿವರಗಳು ಈ ಕೆಳಕಂಡಂತಿದೆ. 


ಸೌಲಭ್ಯ ಪಡೆದಿರುವ 


606464 


(ರೂ.ಕೋಟಿಗಳಲ್ಲಿ) 


| 2017-18 | | 347 | | 3100 | 283 | | 577 | 
2 


019-20 BSW 27.8] 27.06 16.70 


(ಜನವರಿ2020 
ರವರೆಗೆ) 

ಸಾರಿಗೆ ಸಂಸ್ಥೆಗಳು ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲಾ 
ತರಗತಿಯ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ 
ಉಚಿತ ಬಸ್‌ ಪಾಸುಗಳನ್ನು ವಿತರಿಸುತ್ತಿದೆ. 


ಕರಾರಸಾನಿ | ಬೆಂಮಸಾಸಂ 


ಸಂಖ್ಯೆ: ಟಿಡಿ 37 ಟಿಸಿಕ್ಕೂ 2020 


A 
3 


ಹ್‌ 
(ಲಕ್ಷ್ಮಣೆ' ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


